ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1613 (1823) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
ವಿಷಯ: ಅರಣ್ಯ ಇಲಾಖೆಯಲ್ಲಿ ಲಿಖಿತ ನೌಕರರಿಗೆ ಆಗುವ ಬಡ್ಡಿಯಲ್ಲಿ ಅನ್ಯಾಯವಾಗುತಿರುವ ಬಗ್ಗೆ 


(ಅ) ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜಿ 
ಸಹಾಯಕ ಹುದ್ದೆಗೆ ನೇಮಕಾತಿ ಆದ ಸಿಬ್ಬಂದಿಗೆ ಬಡ್ತಿ ನೀಡುವಲ್ಲಿ ವಿಳಂಬ ನೀತಿಯನ್ನು 
ಅನಮುಸರಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತಿದೆಯೇ; ಬಂದಿದ್ದಲ್ಲಿ, ಇದಕ್ಕೆ ಇರುವ 
ಮಾನದಂಡವೇನು; (ಬಿವರ ನೀಡುವುದು) 


(ಆ) ಈಗಾಗಲೇ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ ನೇಮಕಾತಿ ಆದವರು ಬಹಳ ವರ್ಷಗಳಿಂದ 
ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ಬಡಿ ಆಗದೇ ಹಾಗೂ ಪ್ರಥಮ ದರ್ಜೆ ಸಹಾಯ 
ಹುದ್ದೆಯಲ್ಲಿರುವವರು ಅಧೀಕ್ಷಕರ ಹುದ್ದೆ ಬಡಿಗೆ ಬಹಳಷ್ಟು ವರ್ಷಗಳಿಂದ ಕಾಯುತ್ತಾ ಇರುವ 
ವಿಷಯ ಸರ್ಕಾರದ ಗಮನಕ್ಕೆ ಬಂದಿರುತ್ತದೆಯೇ; ಬಂದಿದ್ದಲ್ಲಿ ಬಡ್ತಿ ನೀಡದಿರಲು ಕಾರಣವೇನು; 


(ಇ) ಆದರೆ ಅರಣ್ಯ ರಕ್ಷಕ ಹಾಗೂ ವನ ಪಾಲಕ ಹುದ್ದೆಗೆ ಬಡ್ತಿ ನೀಡುವಲ್ಲಿ ಕೂಡಲೇ 
ಕ್ರಮಕ್ಯೆಗೊಳ್ಳಲಾಗುತದೆ; ಸದರಿ ವಿಷಯದಲ್ಲಿ ಸರ್ಕಾರ ಗಮನ ಹರಿಸಿ ಬಹಳಷ್ಟು ವರ್ಷಗಳಿಂದ 
ಒಂದೇ ಹುದ್ದೆಯಲ್ಲಿ ಲಿಪಿಕ ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದರೂ ಬಡ್ಡಿಯಲ್ಲಿ ಅನುಕೂಲ 
ಮಾಡಿಕೊಡಲು ಸರ್ಕಾರ ಸಹಾಯ ಮಾಡುವರೇ; (ವಿವರ ನೀಡುವುದು) 


(ಈ) ರಾಜ್ಯದಲ್ಲಿ ಖಾಲಿ ಇರುವ ಲಿಪಿಕ ವೃಂದದ ಹುದ್ದೆಗಳಾದ ದ್ವಿತೀಯ ದರ್ಜೆ ಸಹಾಯಕ ಮತ್ತು 
ಪ್ರಥಮ ದರ್ಜೆ ಸಹಾಯಕ ಹಾಗೂ ಅಧೀಕ್ಷಕ ಹುದ್ದೆಗಳ ಸಂಖ್ಯೆ ಎಷ್ಟು; (ವರ್ಷವಾರು, ವಿಭಾಗವಾರು 
ಮಾಹಿತಿ ನೀಡುವುದು) 


(ಉ) ಈ ರೀತಿ ಬಹಳಷ್ಟು ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಲಿಪಿಕ 
ನೌಕರರಿಗೆ ಖಾಲಿ ಇರುವ ಹುದ್ದೆಯಲ್ಲಿ ಹಂತ ಹಂತವಾಗಿ ಬಡಿ ನೀಡಿ ಅನುಕೂಲ ಮಾಡಿ 
ಕೊಡುವವರೇ? (ವಿವರ ನೀಡುವುದು) 


